ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 


ಸದಸ್ಯರ ಹೆಸರು - 
ಉತ್ತರಿಸುವ ಸಚಿವರು 
ಉತ್ತರಿಸುವ ದಿನಾಂಕ 


ಕರ್ನಾಟಕ ವಿಧಾನ ಪರಿಷತ್ತು 

: 525 

: ಶ್ರೀ ಮರಿತಿಬ್ಬೇಗೌಡ 

: ಉಪ ಮುಖ್ಯಮಂತ್ರಿಗಳು ಹಾಗೂ ಸಾರಿಗೆ ಸಚಿವರು. 
: 05-02-2021 


ನ್ನ್ನ 


(WL 


ಉತ್ತರ 


ಈಗಾಗಲೇ ನಗರ ಮತ್ತು ಗ್ರಾಮಾಂತರ, 
ಪ್ರದೇಶದಲ್ಲಿ ಶಾಲೆಗಳು 
ಪ್ರಾರಂಭವಾಗಿದ್ದು, ಅಲ್ಲಿನ 
ವಿದ್ಯಾರ್ಥಿಗಳಿಗೆ ಸಾರಿಗೆ ವ್ಯವಸ್ಥೆ 
ಕಲ್ಲಿಸಲು ಸರ್ಕಾರದಿಂದ ಯಾವ ಕಮ 
ಕೈಗೊಳ್ಳಲಾಗಿದೆ; 


ನಗರ ಮತ್ತು. ಗ್ರಾಮಾಂತರ ಪ್ರದೇಶಗಳಲ್ಲಿ ಶಾಲಾ-ಕಾಲೇಜು ಮಾರ್ಗಗಳಲ್ಲಿ ' 
ನಗದ, ಸಾಮಾನ್ಯ ಮತ್ತು ವೇಗದೂತ ಸಾರಿಗೆ ಸೇವೆಗಳನ್ನು ಪ್ರಾರಂಭಿಸಲಾಗಿದೆ. ನಾಲ್ಕೂ 
ಸಾರಿಗೆ ಸಂಸ್ಥೆಗಳಲ್ಲಿ ಕಾರ್ಯಾಚರಿಸುವ ಅನುಸೂಚಿಗಳ ಎಸಕ ಈ ಕೆಳಕಂಡಂತಿದೆ: 


ಅನುಸೂಚಿಗಳು 
6964 
5272 
4326 
3874 
20436 


ಸಂಸ್ಥೆಗಳು 
ಕ್ಕರಾ.ರ. ಸಾ ನಿಗಮ 
ಬೆಂ.ಮ.ಸಾ.ಸಂಸ್ಥೆ 
ವಾ.ಕ.ರ.ಸಾ.ಸಂಸ್ಥೆ 
ಈ.ಕ.ರ.ಸಾ.ಸಂಸ್ಥೆ 
ಒಟ್ಟು 


ಸದರಿ ಸಾರಿಗೆಗಳು ಪ್ರಸ್ತುತ ಅವಶ್ಯಕತೆಗೆ ಅನುಗುಣವಾಗಿದ್ದು, ಪ್ರಯಾಣಿಕರ 
ಬೇಡಿಕೆ ಹಾಗೂ ಒತ್ತಡಕ್ಕನುಗುಣವಾಗಿ ಹೊಸ ಮಾರ್ಗಗಳನ್ನು ಪರಿಚಯಿಸಲು, 
ಹಾಲಿಯಿರುವ ಮಾರ್ಗಗಳಿಲ್ಲ ಸಾರಿಗೆಗಳನ್ನು ಹೆಚ್ಚಿಸಲು, ಪ್ರಯಾಣಿಕರ ಸಂಚಾರ 
ದಟ್ಟಣೆಗನುಗುಣವಾಗಿ ಸಾರಿಗೆಗಳನ್ನು ಕಾರ್ಯಾಚರಣೆಗೊಳಿಸಲು 
ಯೋಜಿಸಲಾಗಿದೆ, - 


ಪರಿಷ್ಯರಿಸ 


ವಿದ್ಯಾರ್ಥಿಗಳ ಹಿತದೃಷ್ಠಿಯಿಂದ 2019-20ನೇ 
ರಿಯಾಯಿತಿ ಬಸ್‌ ಪಾಸ್‌ ಹಾಗೂ ಹೊಸದಾಗಿ ಪ್ರವೇಶಾತಿ ಪಡೆದ ಶಾಲಾ-ಕಾಲೇಜು 
ಫಿ-ರಸೀತಿಯೊಂದಿಗೆ ದಿನಾಂಕ: 7-11-2020 ರಿಂದ 28-02-2021ರವರೆಗೆ 
ದ್ಯಾರ್ಥಿ ತಮ್ಮ ವಾಸಸ್ಥಳದಿಂದ ಶಾಲಾ ಕಾಲೇಜುಗಳಿಗೆ ತೆರಳಲು ಉಚಿತ ಪ್ರಯಾಣಕ್ಕೆ 
ಅವಕಾಶ ಕಲ್ಪಿಸಲಾಗಿದೆ. 


ಸಾಲಿನ ವಿದ್ಯಾರ್ಥಿ 


ಸಂಸ್ಥೆಗಳ ನಿಗದಿತ ನಿಲುಗಡೆಗಳಲ್ಲಿ ಬಸ್‌ ನಿಲುಗಡೆಗೊಳಿ೩ ಎಲ್ಲ 
ವಿದ್ಯಾರ್ಥಿಗಳನ್ನು ಹತ್ತಿಸಿಕೊಂಡು ಹೋಗುವಂತೆ ಚಾಲನಾ ಸಿಬ್ಧಂದಿಗಳಿಗೆ ಸೂಕ್ತ 
ನಿರ್ದೇಶನವನ್ನು ನೀಡಲಾಗಿದೆ. K 


ಆ) 


ಪಿದ್ಯಾರ್ಥಿಗಳಿಗೆ ಬಸ್‌ ಪಾಸ್‌ ವ್ಯವಸ್ಥೆ 
ಕಲ್ಲಿಸುವಲ್ಲಿನ ಮಾನದಂಡಗಳೇನು; 


ಸಾರಿಗೆ ಸಂಸ್ಥೆಗಳು ವಿದ್ಯಾರ್ಥಿಗಳ ಬಸ್‌ ಹಾಸ್‌ ವಿತರಣೆಯಲ್ಲಿ ಈ ಕೆಳಕಂಡ. 
ಮಾನದಂಡಗಳನ್ನು ಅನುಸರಿಸುತ್ತಿವೆ: | 


1 ವಿದ್ಯಾರ್ಥಿಯು ಕರ್ನಾಟಕ ಸರ್ಕಾರ / ಭಾರತ ಸರ್ಕಾರದಿಂದ ಮಾನ್ಯತೆ ಪಡೆದ 
ಶಕ್ಷಣ ಸಂಸ್ಥೆಗಳು/ ವಿಶ್ವವಿದ್ಯಾನಿಲಯಗಳ ಪೂರ್ಣಾವಧಿ ಕೋರ್ಸುಗಳಲ್ಲಿ 
ಅಭ್ಯಸಿಸುತ್ತಿರಬೇಕು. 

2. ವಿದ್ಯಾರ್ಥಿಗಳು ವಾಸಸ್ಥಳದಿಂದ ವಿದ್ಯಾಸಂಸ್ಥೆವರೆಗೆ ಪ್ರಯಾಣಿಸಲು, ಗರಿಷ್ಠ ಪ್ರಯಾಣ 
ಮಿತಿ 60 ಕಿ.ಮೀವರೆಗೆ ಬಸ್‌ ಪಾಸ್‌ ವಿತರಿಸಲಾಗುತ್ತಿದೆ. 

3. ಪ್ರಸಕ್ತ ಸಾಲಿನಲ್ಲಿ ವಿದ್ಯಾಸಂಸ್ಥೆಗೆ ಶುಲ್ಕ ಪಾವತಿಸಿರುವ ರಸೀದಿ ಹಾಗೂ ಶಾಲಾ / 
ಕಾಲೇಜಿನ ಚೀಟಿಯನ್ನು ಪಾಸು ಪಡೆಯುವ ವೇಳೆ 


ಗುರುತಿನ 
ಹಾಜರುಪಡಿಸಬೇಕಿರುತ್ತದೆ. 


1. 


. ಉಚಿತ ವಿದ್ಯಾರ್ಥಿ ಬಸ್‌ 


. 2017-18ನೇ 


ಹಸು ಹ್‌ 
. ಪ್ರಸ್ತುತ ಬಸ 


. 7ನೇ ತರಗತಿ ವರೆಗೆ ವ್ಯಾಸಂಗ ಮಾಡುತ್ತಿರುವ "ಎಲ್ಲಾ ವರ್ಗದ ವಿದ್ಯಾರ್ಥಿಗಳಿಗೆ ' 


ಉಚಿತ ಪಾಸು ವಿತರಿಸಲಾಗುತಿದೆ. 


ಪಾಸ್‌ದಾರರು ನಿಗದಿತ ಸಂಸ್ಕರಣಾ ತುಲ್ಕ ಮತ್ತು 


ಅಪಘಾತ ಪರಿಹಾರ ನಿಧಿ ಶುಲ್ಕವನ್ನು ಮಾತ್ರ (ಪ್ರಸುತ ರೂ.150/-) 
ಪಾವತಿಸಬೇಕಿರುತ್ತದೆ. 
. ರಿಯಾಯಿತಿ ಬಸ್‌ ಪಾಸ್‌ದಾರರು ನಿಗದಿತ ಪಾಸಿನ ಶುಲ್ಕ, ಸಂಸ್ಕರಣಾ ಶುಲ್ಕ 


ಹಾಗೂ ಅಪಘಾತ ಪರಿಹಾರ ನಿಧಿ ಶುಲ್ಕವನ್ನು ಪಾವತಿಸಬೇಕಿರುತ್ತದೆ. 


ಸಾಲಿನಿಂದ ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡದ 
ದ್ಯಾರ್ಥಿಗಳಿಗೆ ಉಚಿತ ಬಸ್‌ ಪಾಸ್‌ ವಿತರಣೆ ಮಾಡುತ್ತಿರುವುದರಿಂದ, ಸದರಿ 
ವರ್ಗದ ವಿದ್ಯಾರ್ಥಿಗಳು ಕಡ್ಡಾಯವಾಗಿ ಜಾತಿ ಪ್ರಮಾಣ ಪತ್ತದ ಪ್ರತಿಯನ್ನು 
ನೀಡಬೇಕಿರುತ್ತದೆ. ' 


. ಸಾರಿಗೆ ಸಂಸ್ಥೆಗಳು ಬಸ್‌ಗಳನ್ನು ಆಚರಣೆ ಮಾಡುವ ಮಾರ್ಗಗಳಿಗೆ ಮಾತ್ರ ಬಸ್‌ 


ಪಾಸ್‌ಗಳನ್ನು' ವಿತರಿಸಲಾಗುತ್ತಿದೆ. 


ಪಾಸುಗಳನ್ನು ಪಡೆಯಲು 


“ಸೇವಾಸಿಂಧು” ಆನ್‌ ಲೈನ್‌ನಲ್ಲಿ ಅರ್ಜಿ 
ಸಲ್ಲಿಸಿ, ಪಾಸುಗಳನ್ನು ಪಡೆಯಬೇಕಿರುತ್ತದೆ. . 


ಮೇಲಿನ ಮಾನದಂಡಗಳಲ್ಲದೇ, ಬೆಂ.ಮ.ಸಾ.ಸಂಸ್ಥೆಗೆ ಸಂಬಂಧಿಸಿದಂತೆ 
ಕೆಳಕಂಡ" ಮಾನದಂಡಗಳಿರುತ್ತವೆ: 
ವಿದ್ಯಾರ್ಥಿಗಳು ಸಲ್ಲಿಸಿದ ಅರ್ಜಿಗಳನ್ನು (ರಾಜ್ಯ ಪಠ್ಯಕ್ತಮ ಅಭ್ಯಸಿಸುವ 


ವಿದ್ಯಾರ್ಥಿಗಳನ್ನು ಹೊರತುಪಡಿಸಿ) ಶಾಲ್ಲಾ/ಕಾಲೇಜು ನೋಡೆಲ್‌ ಅಧಿಕಾರಿಗಳು 
ಪರಿಶೀಲಿಸಿ ಆನ್‌ಲೈನ್‌ ಮೂಲಕವೇ ಅನುಮೋದನೆಯನ್ನು ನೀಡುವುದು. 

ರಾಜ್ಯ ಪಠ್ಯಕ್ರಮ ಅಭ್ಯಸಿಸುವ ವಿದ್ಯಾರ್ಥಿಗಳಿಗಾಗಿ ನಿಗಧಿತ ಅರ್ಜಿಯನ್ನು ನೀಡಿದ್ದು, 
ಸದರಿ ಅರ್ಜಿಗಳನ್ನು ವಿದ್ಯಾರ್ಥಿಗಳು ಭರ್ತಿ ಮಾಡಿ, ಶಾಲೆಯ ಮುಖ್ಯಸ್ಥರಿಂದ 
ದೃಢೀಕರಿಸಿ, ನಂತರ ಸ್ಕಾ ನ್‌ ಮಾಡಿ ಆನ್‌ಲೈನ್‌ ಅರ್ಜಿಯಲ್ಲಿ ಅಪ್‌ಲೋಡ್‌ 
ಮಾಡುವುದು. ಸದರಿ "ವಿದ್ಯಾರ್ಥಿಗಳ ಅರ್ಜಿಯನ್ನು ಜೆಂ.ಮ.ಸಾ.ಸಂಸ್ಥ ಸ್ಥೈಯಿಂದ 
ಪರಿಶೀಲಿಸಿ ಅನುಮೋದಿಸಲಾಗುತ್ತಿದೆ. 


ಈ ರೇತಿ ಅನುಮೋದನೆ ದೊರೆತ ನಂತರ ವಿದ್ಯಾರ್ಥಿಗಳು ಪಾಸ್‌ ಪಡೆಯುವ ಸ್ಥಳ, 
ದಿನಾಂಕ ೩೬ ಸಮಯವನ್ನು ನಿಗಧಿಪಡಿಸಿಕೊಂಡು, ಅದರಂತೆ ಬೆಂಗಳೂರು ಒನ್‌ 
ಕೇಂದ್ರಗಳಲ್ಲಿ ಪಾಸಿನ ಮೊತ್ತ ಮತ್ತು ಸೇವಾ ಶುಲ್ಕವನ್ನು ಪಾವತಿಸಿ ವಿದ್ಯಾರ್ಥಿ 
ಪಾಸನ್ನು ಪಡೆಯಲು ಅವಕಾಶ ಕಲ್ಪಿಸಲಾಗಿದೆ. 


ಇ): ಕೋವಿಡ್‌-19 ” ಸಂದಿಗ್ದ ' ಪ್ರಸ್ತುತ 1 ರಿಂದ 7ನೇ ತರಗತಿಯವರೆಗೆ ಅಭ್ಯಾಸ' ಮಾಡುತ್ತಿರುವ ಶಾಲಾ 
ಪರಿಸ್ಥಿತಿಯಲ್ಲಿ ದ್ಯಾರ್ಥಿಗಳಿಗೆ ವಿದ್ಯಾರ್ಥಿಗಳಿಗೆ ಹಾಗೂ ಎಲ್ಲಾ ತರಗತಿಯ ಪ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ 
ಉಚಿತ ಬಸ್‌ ಪಾಸ್‌ ಸೌಲಭ್ಯ ವಿದ್ಯಾರ್ಥಿಗಳ ಉಚಿತ ಬಸ್‌ ' ಪಾಸುಗಳನ್ನು ವಿತರಿಸಲಾಗುತ್ತಿದೆ. - 
ಕಲ್ಲಿಸಲು ಸರ್ಕಾರ ಕ್ರಮ 
ಕೈಗೊಳ್ಳುವುದೇ? 

ಸಂಖೆ: ಟಿಡಿ 48 ಟಿಸಿಕ್ಲೂ 2021 \ py 

್ಯ ಸಿಕ್ಕ ್ಲ್ಲ್ಲ 


(ಲಕ್ಷ್ಮಣ ಸಂಗಪ್ಪ ಸವದಿ) 
ಪ ಮುಖ್ಯಮಂತ್ರಿಗಳು ಹಾಗೂ 
ಸಾರಿಗೆ ಸಚಿವರು 


